- ಕರ್ನಾಟಕ ವಿಧಾನ ಪರಿಷತ್ತು 


: 678 


: ಶ್ರೀ ಕೆ.ಟಿ.ಶ್ರೀಕಂಕೇಗೌಡ 


. (ಪದವೀಧರರ ಕ್ಷೇತ್ರ 


ಉತ್ತರಿಸ ಬೇಕಾದ ದಿನಾಂಕ 


ಉತರಿಸ ಬೇಕಾದ ಸಚಿವರು 


pr) 


: 04.03.2021 


: ಮಾನ್ಯ ಮುಖ್ಯಮಂತಿಗಳು 


e 
3 ಪ್ರಶ್ನೆ ಉತ್ತರ 
(ಅ) | ರಾಜ್ಯ ಸರ್ಕಾರ`ಔಕರರಿಗೆ ಯಾವಾಗಿನಿಂದೆ 18ನೇ `ರಾಜ್ಯ ವೇತನ`` ಆಯೋಗದ" ತಿಫಾರಸ್ಸಿನಂತೆ, 
) ತುಟ್ಟಿಭತ್ಯೆ (D.A) ಯನ್ನು 2018ರ ಪರಿಷ್ಣಶ ರಾಜ್ಯ ವೇತನ ಶ್ರೇಣಿಗಳಲ್ಲಿ 
ತಡೆಹಿಡಿಯಲಾಗಿದೆಯೇ; ತುಟ್ಟಿಭತ್ಯೆಯನ್ನು ಮಂಜೂರು ಮಾಡುವಲ್ಲಿ, ಕೇಂದ್ರ 
ಈಡನ್‌ ಮದು ಆರ್ಥ ಪರಸ್ಥಿತಿ ಸರ್ಕಾರದ ತುಟ್ಟಿಭತ್ಯೆ ದರಗಳೊಂದಿಗೆ ಹೋಲಿಸಿ, 
ಸುಧಾರಿಸಿರುವುದರಿಂದ ತಡೆಹಿಡಿದಿರುವ | ಲೆಕ್ಕಹಾಕಿ ಮಂಜೂರು ಮಾಡಲಾಗುತ್ತದೆ. 
ತುಟಿಭತ್ತೆ (D.Aಿ) ಯನ್ನು ಬಿಡುಗಡೆ 
ವ ( ಮ ನ ಕಿಗೊಂಡ ಕೋವಿಡ್‌-19ರ ಸಂಕಷ್ಟದ ಕಾರಣ. ಕೇಂದ್ರ 
NS 4 ಸರ್ಕಾರವು ಕೇಂದ್ರ ಸರ್ಕಾರದ ನೌಕರರಿಗೆ ದಿನಾಂಕ: 
3 ‘ 01-01-2020ರಿಂದ ಜಾರಿಗೆ ಬರುವಂತೆ 
ತುಟ್ಟಿಭತ್ಯೆಯನ್ನು ಸ್ಥಗಿತಗೊಳಿಸಿ ಆದೇಶಿಸಿರುತ್ತದೆ. 


ಆದುದರಿಂದ, ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 
ದಿನಾಂಕ: 01-01-2020ರಿಂದ ಜಾರಿಗೆ ಬರುವಂತೆ 
ಲಭ್ಯವಿರುವ ತುಟ್ಟಿಭತ್ಯೆಯನ್ನು ಮುಂದಿನ 
ಆದೇಶದವರೆಗೆ ಸ್ಥಗಿತಗೊಳಿಸಲಾಗಿರುತ್ತದೆ. 


(ಇ) 


ನೌಕರರಿಗೆ ಯಾವಾಗ ತುಟ್ಟಭತ್ಯೆ (D.A.) ಕೇಂದ್ರ ಸರ್ಕಾರವು`ತನ್ನ ನೌಕರರಿಗೆ ತುಟ್ಟಭತ್ಯೆಗಳನ್ನು 


ಬಿಡುಗಡೆ ಮಾಡಲಾಗುವುದು? (ವಿವರ 
ನೀಡುವುದು.) 


ಮಂಜೂರು ಮಾಡಿ ಆದೇಶ ಹೊರಡಿಸಿದ ನಂತರ 
ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು. 


ಸಂ: ಆಇ 6 ಎಸ್‌ಆರ್‌ಪಿ 2021 


ಳಿ 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ. 


